ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 24-03-2021 ಪ್ರುಶ್ನೆ ಸಂಖ್ಯೆ: 281 (2061) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮರಿತಿಬ್ಬೇಗೌಡ (ಶಿಕ್ತಕರ ಕೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ವಸತಿ ಸಚಿವರು 


ವಿಷಯ: ಮಂಡ್ಯ ತಾಲ್ಲೂಕಿನ ಎಲೆಚಾಕನಹಳ್ಳಿ ಮತ್ತು ತೂಬಿನಕೆರೆ ಗ್ರಾಮಗಳ ಜಮೀನನ್ನು ವಸತಿ 
ಯೋಜನೆಗೆ ಭೂಸ್ಥಾಧೀನ ಪಡಿಸಿಕೂಂಡ ಬಗ್ಗೆ 


(ಅ) ಕರ್ನಾಟಿಕ ಗೃಹ ಮಂಡಳಿಯ ವತಿಯಿಂದ ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕಿನ 
ಎಲೆಚಾಕನಹಳ್ಳಿ ಮತ್ತು ತೂಬಿನಕೆರೆ ಗ್ರಾಮಗಳಿಗೆ ಸೇರಿದ ಎಷ್ಟು ಸರೆ ನಂಬರುಗಳಲ್ಲಿ, 
ಎಷ್ಟು ವಿಸೀರ್ಣದ ಜಮೀನನ್ನು ವಸತಿ ಯೋಜನೆಗಾಗಿ ಭೂಸಾಧೀನ ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಲಾಗಿದೆ; (ಮಾಹಿತಿ ಒದಗಿಸುವುದು) 


(ಆ) ಭೂಸಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿರುವ ಬಾಗದ ಎಷ್ಟು ಮಂದಿ ಭೂ ಮಾಲೀಕರಿಗೆ 
ಯಾವ ರೂಪದ ಪರಿಹಾರವನ್ನು ನೀಡಲಾಗಿದೆ; (ವಿವರ ನೀಡುವುದು) 


(ಇ) 4/1 ಅಧಿಸೂಚನೆಯಾಗಿ ಭೂಸ್ವಾಧೀನ ಪ್ರಕಿಯೆ ಪೂರ್ಣಗೊಳ್ಳದೆ ಇರುವ ಜಮೀನಿನ 
ವಿಸೀರ್ಣವೆಷ್ಟು; (ಮಾಹಿತಿ ಒದಗಿಸುವುದು) 


(ಈ) ಸದರಿ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗಲು ಕಾರಣಗಳೇನು; 
(ವಿವರಗಳೊಡನೆ ಮಾಹಿತಿ ಒದಗಿಸುವುದು) 


(ಉ) ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿರುವ ಸಂಬಂಧ ಸಿವಿಲ್‌ ಕಾಮಗಾರಿಗೆ ಟೆಂಡರ್‌ 
ಪ್ರಕ್ರಿಯೆ ಕರೆದಿದ್ದಲ್ಲಿ, ಅದರ ಸಂಪೂರ್ಣ ವಿವರಗಳನ್ನು ಒದಗಿಸುವುದು? 


